WN 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವವರು 


: 241 

: ಶ್ರೀಕೆಎ.ತಿಪ್ಲೇಸ್ವಾಮಿ 

: 17.02.2022. 

: ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು 


ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು. 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಅಂತರ್ಜಲ (ಅಭಿವೃದ್ದಿ 
ಮತ್ತು ನಿರ್ವಹಣೆ ವಿನಿಯಮನ ಹಾಗೂ 
ನಿಯಂತ್ರಣ ಅಧಿನಿಯಮಕ್ಕೆ ಇತ್ತೀಚೆಗೆ 
ತಂದಿರುವ ತಿದ್ದುಪಡಿಗಳು ಯಾವುಬ್ರ; 
(ಪೂರ್ಣ ವಿವರ ನೀಡುವುದು) 


3ರ್ನಾಟಕ ಅಂತರ್ಜಲ (ಅಬಿವೃದ್ದಿ ಮತ್ತು ನಿರ್ವಹಣೆ 
ವಿನಿಯಮನ ಹಾಗೂ ನಿಯಂತ್ರಣ ಅಧಿನಿಯಮ- 
20114 ಇತೀಚೆಗೆ ಯಾವುದೇ ತಿದ್ದುಪಡಿಗಳನ್ನು 
ತಂದಿರುವುದಿಲ್ಲ. 


ರಾಜ್ಯದಲ್ಲಿ ಭೂ 
ಇಲಾಖೆಯಿಂದ 
ವಿಭಾಗವನ್ನು 
ಹೊಸದಾಗಿ 
ಕ್ರಮಗಳೇನು; 
ನೀಡುವುದು) 


ವಿಜ್ಞಾನ 
ಅಂತರ್ಜಲ 


ಕೈಗೊಂಡಿರುವ 


ಬೇರ್ಪಡಿಸಿದ ನಂತರ [! 


ವಿವರಗಳನ್ನು ಅನುಬ೦ಂಧ-1ರಲ್ಲಿ ನೀಡಲಾಗಿದೆ. 


7 


(ಪೂರ್ಣ ವಿವರ |". 


ಜೆಂಗಳೂರು ಮಹಾನಗರ ಪಾಲಿಕೆ ಮತ್ತು 
ಕಲ್ಯಾಣ ಕರ್ನಾಟಕ ವಿಭಾಗಗಳಿಗೆ 
ಸಂಬಂಧಪಟ್ಟಂತೆ ಬೇರೆ 
ನಿಯಮಗಳನ್ನು ರೂಪಿಸಲಾಗಿದೆಯೇ; 
ಹಾಗಿದ್ದಲ್ಲಿ ಪೂರ್ಣ ವಿವರ ನೀಡುವುದು: 


ಕರ್ನಾಟಿಕ ಅಂತರ್ಜಲ (ಅಭಿವೃದ್ದಿ ಮತ್ತು 
ನಿರ್ವಹಣೆಯ ವಿನಿಯಮನ ಹಾಗೂ ವಿಯಂತ್ರಣ) 
ಅಧಿನಿಯಮ 2011 ಮತ್ತು ನಿಯಮಾವಳಿ 2012ರಲ್ಲಿ, 
ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕಲ್ಯಾಣ 
ಕರ್ನಾಟಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ 
ನಿಯಮಗಳನ್ನು ರೂಪಿಸಿರುವುದಿಲ್ಲ. 


ಅಂತರ್ಜಲ 
ವರ್ಷಗಳಲ್ಲಿ 
ದೊರೆತಿರುವ 
ಮತ್ತು 


ರಾಜ್ಯ ಸರ್ಕಾರಕ್ಕೆ 
ಅಭಿವೃದ್ಧಿಗೆ ಕಳೆದ 5 
ಕೇಂದ್ರ ಸರ್ಕಾರದಿಂದ 
ಅನುದಾನವೆಷ್ಟು; 
ಅನುದಾನವನ್ನು ಹೇಗೆ 
ಬಳಸಿಕೊಳ್ಳಲಾಗಿದೆ? (ಜಿಲ್ಲಾವಾರು 
ಪೂರ್ಣ ಮಾಹಿತಿ ನೀಡುವುದು) 

3 


ಸಮುದಾಯ ಸಹಭಾಗಿತ್ವದಲ್ಲಿ ಅಂತರ್ಜಲ 
ನಿರ್ವಹಣೆಗಾಗಿ ಅಟಲ್‌ ಭೂ ಜಲ ಯೋಜನೆಯು 
ರಾಜ್ಯದ 14 ಜಿಲ್ಲೆಗಳಲ್ಲಿ 41 ತಾಲ್ಲೂುಗಳಲ್ಲಿನ 1199 
ಗ್ರಾಮ ಪಂಚಾಯತಿಗಳಲ್ಲಿ ಅನುಪ್ಠಾನಗೊಂಡಿರುತ್ತ ದೆ. 

ಸದರಿ ಯೋಜನೆಯಡಿ ಪ್ರಸ್ತುತ ಗ್ರಾಮ 
ಪಂಚಾಯತಿವಾರು ಜಲ ಭದ್ರತಾ ಯೋಜನೆಯನ್ನು 
ತಯಾರಿಸುವ ಕಾರ್ಯಪ್ರುಗತಿಯಲ್ಲಿದೆ. ಅಟಲ್‌ 'ಭೂ 
ಜಲ ಜಲ ಯೋಜನೆಯಡಿ ಪ್ರೋತ್ಸಾಹ ಧನ 
ಘಟಕದಲ್ಲಿ 2020-2021 ಸಾಲಿನ ರೂ.942 ಕೋಟಿ 
ಹಾಗೂ 2021-2022 ಸಾಲಿಗೆ ರೂ572 ಕೋಟಿ ಒಟ್ಟು 
ರೂ.15.15 ಕೋಟಿ ಬಿಡುಗಡೆಯಾಗಿರುತ್ತದೆ. 

ಗ್ರಾಮ ಪಂಚಾಯತಿ ವಾರು ಸಿದ್ದ ಪಡಿಸಿದಂತಹ 
ಜಲ ಭಧ್ರತಾ ಯೋಜನೆಯಲ್ಲಿ ಪ್ರಸ್ತಾಪಿಸಿರುವ ನೀರಿನ 
ಮಿತಬಳಕೆ ಹಾಗೂ ವೀರಿನ ಸಂರಕ್ಷಣೆ ಕಾಮಗಾರಿಗಳಿಗೆ 
ಸಂಬಂಧ ಪಟ್ಟ ಪಾಲುದಾರ ಇಲಾಖೆಗಳ ಮುಖಾಂತರ 
ಅನುದಾನವನ್ನು ಬಿಡುಗಡೆಗೊಳಿಸಲಾಗುವುದು. 


ಕಡತ ಸಂಖ್ಯೆ: ಎ೦ ಐ ಡಿ/15/ಎಲ್‌ಸಿಕ್ಯೂ/2022 


lea Ad. 


(ಜಿ.ಸಿ. ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು 
" ''ಮತ್ತು ಶಾಸನ ರಚನೆ ಹಾಗೂ 
ಸಣ್ಣ ನೀರಾವರಿ ಸಚಿವರು. 


a arm 


ಅನುಬಂಧ-1 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಅಂತರ್ಜಲ ಅನ್ವೇಷಣೆ ಘಟಕ ಜಿಲ್ಲಾ ಪಂಚಾಯಿತಿಯಿಂದ ಅಂತರ್ಜಲ 
ನಿರ್ದೇಶನಾಲಯ ಸ್ಥಾಪನೆಗೊಂಡಿರುತ್ತದೆ. ಪ್ರತೀ ಜಿಲ್ಲೆಗೆ ಒಂದು ಜಿಲ್ಲಾ ಅಂತರ್ಜಲ ಕಛೇರಿಯನ್ನು 
ಕಾರ್ಯಾರಂಭಗೊಳಿಸಿದೆ. 


. ರಾಜ್ಯ ದಾದ್ಯ ೦ತ ಅಂತರ್ಜಲ ನಿರ್ದೇಶನಾಲಯದ ವತಿಯಿಂದ್ದಪ್ರತಿ ಮಾಹೆಯಾನ ಒಟ್ಟು 1757 ಅಧ್ಯ ಯನ ಬಾವಿ / 


ಕೊಳವೆಬಾವಿಗಳನ್ನು ಮ್ಯಾನುಯಲಿ(Manually) ಮಾಪನ ಮಾಡಲಾಗುತ್ತಿತ್ತು. ಆದರೆ 1245 ಅಧ್ಯ ಯನ 
ಕೊಳವೆಬಾವಿಗಳಿಗೆ DWLR With Telemetry ಉಪಕರಣಗಳನ್ನು ಹಂತ ಹಂತವಾಗಿ ಅಳವಡಿಸಲು ವಿವಿಧ 
ಯೋಜನೆಗಳಲ್ಲಿ ಅಳವಡಿಸಲು ಕ್ರ ಕ್ರಮವಹಿಸಲಾಗುತಿದೆ. 

. ಪ್ರತಿ ಮಾಹೆಯಾನ ಅಂತರ್ಜಲ ನಿರ್ದೇಶನಾಲಯವು ಹೊಂದಿರುವ ಅಧ್ಯಯನ ಬಾವಿ / ಕೊಳವೆಬಾವಿಗಳಲ್ಲಿ 
ಮಾಪನ ಮಾಡಲಾಗುವ ಜಲಮಟ್ಟದ ದತ್ತಾಂಶವನ್ನು ಆಧುನಿಕ ' ತಂತ್ರಜ್ಞಾನವಾದ ಆನ್‌ಲೈನ್‌ GWDES 
ಸಿಸ್ಪಮ್‌ನಲ್ಲಿ ಅಳವಡಿಸಲಾಗುತ್ತಿದೆ. ಹಾಗೂ ಕಳೆದ ಮೂರು ದಶಕಕ್ಕೂ ಹೆಚ್ಚಿನ ದತ್ತಾಂಶವನ್ನು ಸದರಿ ತಂತ್ರಾಂಶದಲ್ಲಿ 
ಅಳವಡಿಸಲಾಗುತ್ತಿದೆ. 

. ಅಂತರ್ಜಲ ವಾಣಿಜ್ಯ ಬಳಕೆಗೆ ನಿರಾಕ್ಷೇಪಣಾ ಪತ್ರ ನೀಡಲು ಆನ್‌ಲೈನ್‌ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಆನ್‌ಲೈನ್‌ 
ಮೂಖಾಂತರ ೫೦೭ ನೀಡಲಾಗುತ್ತಿದೆ. 

. ಅಂತರ್ಜಲ ನಿರ್ದೇಶನಾಲಯದಿಂದ ಕೊಳವೆಬಾವಿ ಕೊರೆಯಲು ನೀಡುವ ತಾಂತ್ರಿಕ ಸಲಹೆಗಳನ್ನು ನೀಡುವ 
ಸೇವೆಯನ್ನು ಸೇವಾ ಸಿಂಧು ತಂತ್ರಾಂಶದಡಿಯಲ್ಲಿ ಸಾರ್ವಜನಿಕರಿಗೆ ಆನ್‌ಲೈನ್‌ ಮುಖಾಂತರ ಸೇವೆ 
ನೀಡಲಾಗುತ್ತಿದೆ. 

. ರಾಜ್ಯದಲ್ಲಿ ಅಂತರ್ಜಲ ಸಂಪನ್ಮೂಲ ಅನ್ವೇಷಣೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಅಂತರ್ಜಲ ಲಭ್ಯತಾ 
ನಕ್ಷೆಗಳನ್ನು ತಯಾರಿಸುವ ನಿಟ್ಟಿ. ನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗುತ್ತಿದೆ. 

ಅಂತರ್ಜಲ ನಿರ್ದೇಶನಾಲಯಕ್ಕೆ ಆಧುನಿಕ ಉಪಕರಣಗಳನ್ನು ಮತ್ತು ತಾಂತ್ರಿಕ ಅಧಿಕಾರಿಗಳಿಗೆ ಹೊರ ರಾಜ್ಯ ಮತ್ತು 
ಹೊರದೇಶ (ೀ!ಗೀland) ದಲ್ಲಿ ತರಬೇತಿಯನ್ನು ನೀಡಲಾಗಿರುತ್ತದೆ. 


